 ಸರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


1346 
ಶ್ರೀ ಎಸ್‌. ಎಲ್‌. ಭೋಜೀಗೌಡ (ಶಿಕ್ಷಕರ ಕ್ಷೇತ್ರ) 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


23.09.2021 
ಮಾನ್ಯ ಮುಖ್ಯಮಂತಿಗಳು 


ಕ್ರ. 
ಸಂ. 


ಪ್ರಶ್ನೆ 


ಉತ್ತರ 


ಅ) 


ಸರ್ಕಾರದಲ್ಲಿ 


1ಈ ಸಂಬಂಧ ಸ್ಪರ್ಧಾತ್ಮಕ 
ಪರೀಕ್ಷೆಯನ್ನು ಸಹ ನಡಸಿ ಆಯ್ಕೆ 
ಪಟ್ಟೆಗಳನ್ನು ಮಾತ್ರ ದಿನಾಂಕ; 


ರಾಜ್ಯ ಸರ್ಕಾರವು ದಿನಾಂಕ: 
01.04.2006 ರಿಂದ ನೂತನ ಪಿಂಚಣಿ 
ಯೋಜನೆಯನ್ನು (ಎನ್‌.ಪಿ. ಎಸ್‌) 
ಜಾರಿಗೆ ತಂದಿದ್ದು, ಈ ಯೋಜನೆಯು 
ಜಾರಿಗೆ ಬರುವ ಪೂರ್ವದಲ್ಲಿ ರಾಜ್ಯ 
ಖಾಲಿ ಇರುವ 
ಹುದ್ದೆಗಳನ್ನು ಭರ್ತಿ ಮಾಡುವ 
ಸಂಬಂಧ ಕರ್ನಾಟಿಕ ಲೋಕಸೇವಾ 


ಆಯೋಗವು ಅಧಿಸೂಚನೆ ಹೊರಡಿಸಿ |: 


01.04.2006ರ ನಂತರದಲ್ಲಿ ಪ್ರಕಟಿಸಿ 
ನೇಮಕಾತಿ ಆದೇಶಗಳನ್ನು ನೀಡಿರುವ 
ಪ್ರಕರಣಗಳ ಬಗ್ಗೆ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹೌದು 


2 


ಆ) 


"ಒಳೆಪಡುವ ನೌಕರರಿಗೆ 


ಬಂದಿದ್ಮಲ್ಲಿ ಇಂತಹ ಪ್ರಕರಣಗಳಿಗೆ 
ಸರ್ಕಾರದ 
ಆದೇಶ ಸಂಖ್ಯೆ: ಆಇ 39 ಪಿಇಎನ್‌ 
2020 (ಭಾ) ದಿನಾಂಕ: 06.08.2021 


' ರಾಜ್ಯ 


ಸರ್ಕಾರದ ಆದೇಶ. ಸಂಖ್ಯೆ: ಆಇ 39 ಪಿಇಎನ್‌ 
2020 (ಭಾ), ದಿನಾಂಕೆ: 17.02.2021 
ಸಿವಿಲ್‌ ' ಸೇವೆಗಳ "ಹುದ್ದೆಗಳಿಗೆ 
ಸಂಬಂಧಿಸಿದಂತೆ, "ದಿನಾಂಕ:01.04.2006ರ 


ಅನ್ವಯವಾಗುವುದಿಲ್ಲವೇ; (ಸಂಪೂರ್ಣ 
ವಿವರ ನೀಡುವುದು) 


ಇ) 


"| (ಒಪಿಎಸ್‌) "ಜಾರಿಗೊಳಿಸಲು ಸರ್ಕಾರ 
y ಕೈಗೊಂಡಿರುವ ಕ್ರಮಗಳೇನು; ಇಂತಹ 


| ಪಿಂಚಣಿ ' ಯೋಜನೆ 


ರಾಜ್ಯದಲ್ಲಿ ಇಂತಹ `ಪ್ರಕರನಗಘ] 
ಒಳಪಡುವ ನೌಕರರನ್ನು . ಗುರುತಿಸಿ 
ಅವರಿಗೆ ಹಳೆ. ಪಿಂಚಣಿ: ಯೋಜನೆ 


ಪ್ರಕರಣಗಳಿಗೆ ಒಳಪಡುವ ನೌಕರರನ್ನು 
ಯಾವ ಕಾಲ ಮಿತಿಯೊಳಗೆ ಹಳೆ 
(ಒಪಿಎಸ್‌) 
ಬ್ಯಾಪ್ರಿಗೆ ತರಲಾಗುವುದು? (ಸಂಪೂರ್ಣ 
ವಿವರ ನೀಡುವುದು) ; 


| ಪ್ರಕ್ರಿಯೆಗಳ 


ಪೂರ್ವದ ಆಯ್ಕೆ ಮತ್ತು ನೇಮಕಾತಿ 
ಸಂಬಂಧದಲ್ಲಿ 
ದಿನಾ೦ಂಕ;:01.04.2006 - ಮತ್ತು 
ತದನಂತರದಲ್ಲಿ ಆಯ್ಕೆ ಮತ್ತು 


ಹೊಂದಿ ಸೇವೆಗೆ ಸೇರಿರುವ ಅಭ್ಯರ್ಥಿಗಳ 


ಪ್ರಕರಣಗಳಲ್ಲಿ ಆದೇ ತಂಡದಲ್ಲಿನ ಇತರ. 
ದಿನಾ೦ಕ:01.04.2006ರ. 


ಅಭ್ಯರ್ಥಿಗಳು 
ಪೂರ್ವದಲ್ಲಿಯೇ ಆಯ್ಕೆ 

ನೇಮಕಾತಿಗಳು ಪೂರ್ಣಗೊಂರಡು 
ನೇಮಕ ಹೊಂದ ವರದಿ ಮಾಡಿಕೊಂಡಿರುವ 
ಮತ್ತು ಇದರಿಂದಾಗಿ ಡಿಫೈನ್‌ ಪಿಂಚಣಿ 
ಯೋಜನೆಗೆ ಒಳಪಟ್ಟಿರುವ : ಸಂದರ್ಭಗಳಿವೆ. 
ಅಂತಹ ನಿರ್ದಿಷ್ಟ ವಿಶಿಷ್ಟ “ಪ್ರಕರಣಗಳನ್ನು 


ಮತ್ತು 
ಸೇವೆಗೆ 


ರಲ್ಲಿ 


ನೇಮಕ | 


ಮಾತ್ರ ಸರ್ಕಾರದ ಆದೇಶ ಸೆಂಖ್ಯೆ: ಆಇ 


(ವಿಶೇಷ) . 04 ಪಿಇಟಿ 2005, 1 
ದಿನಾಂಕ:31.03.2006ರ ಆದೇಶದನ್ನಯ |: 
ದಿನಾಂಕ:01.04.2006 . ರಿಂದ! 
ಜಾರಿಗೊಳಿಸಲಾದ ನೂತನ ವ್ಯಾಖ್ಯಾನಿತ- 
ಅಂಶದಾಯಿ - ಕೊಡುಗೆ "ಯೋಜನಾ 
ವ್ಯಾಪ್ತಿಯಿಂದ ಸಡಿಲಿಕೆಯನ್ನು ನೀಡಿ ಹಿಂದಿನ 
ಡಿಫೈನ್ನ ಪಿಂಚಣಿ ವ್ಯಾಪ್ತಿಗೆ ಈ ಕೆಳಕಂಡ 
ಷರತ್ತಿಗೊಳಪಡಿಸಿ ಸರ್ಕಾರವು ಆದೇಶಿಸಿದೆ: - 


1. ದಿನಾಂಕ:01.04.2006ರ: ಹಿಂದಿನ 
ನೇಮಕಾತಿ ಪ್ರಕಿಯಗಳಿಗೆ ಸಂಬಂಧಿಸಿದಂತೆ 
ಆಯ್ಕೆಗೊಂಡಿರುವ " ಅಭ್ಯರ್ಥಿಗಳು 
" ಪುಪ್ರಥಮವಾಗಿ . ರಾಜ್ಯ ಸಿವಿಲ್‌ ಸೇಬೆಗೆ 
' ನೇಮಕವನ್ನು ಹೊಂದಿರತಕ್ಕದ್ದು. py 
2. ತದನಂತರದ ತಂಡದಲ್ಲಿ, 
'ಆಯ್ಕೆಯನ್ನು ಹೊಂದಿ ಸೇವಾ 
ಜೀಷ್ಠತೆಯಲ್ಲಿ, ಕ8ರಿಯರಾಗಿರುವವರು 
ಪ್ರಪ್ರಥಮವಾಗಿ ರಾಜ್ಯ ಸಿವಿಲ್‌ . ಸೇವೆಗೆ 
ಬನಾ೦ಕ:01.04.2006ರ - ಪೂರ್ವದಲ್ಲಿ 
ನೇಮಕಗೊಂಡು, ತತ್ಪರಿಣಾಮವಾಗಿ 
`ಡಿಫೈನ್ಸ್‌ ಪಿಂಚಣಿ ಸೌಲಭ್ಯವನ್ನು 
ಹೊಂದಿರತಕ್ಕದ್ದು.: (ಒಂದೇ ನೇಮಕಾತಿ 
ಅಧಾ ತದನಂತರದಲ್ಲಿನ ನೇಮಕಾತಿ 
ಪ್ರಕರಣಗಳಲ್ಲಿ; ಆತನಿಗಿಂತ ಸೇವಾ 
ಜೀಷ್ಠತೆಯಲ್ಲಿ, ಕಿರಿಯರಾಗಿರುವವರ 
ಪ್ರಕರಣಗಳಲ್ಲಿ ಅವರುಗಳ ನೇಮಕಾತಿಗಳು 
ಹಿಂದಿನ ಡಿಫೈನ್ನ ಪಿಂಚಣಿ ಯೋಜನೆಯ 


ವ್ಯಾಪ್ತಿಗೆ ಒಳಪಟ್ಟಿದ್ದ ಆದರೆ ಅದೇ 

. ನೇಮಕಾತಿಗಳಿಗೆ ಒಳಪಟ್ಟಿರುವ ಯಾವುದೇ 
'ಒಬ್ಬ ಮ್ಯಕಿಯು ತದನಂತರ : ದಿನಾಂಕ: 
01.04.20066 ಸಂತರದಲ್ಲಿ ಸೇವಗೆ 
ಸೇರಿರುವ. ಸಂದರ್ಭದಿಂದಾಗಿ ನೂತನ 
ಪಿಂಚಣಿ - ವಾಪಿಗೆ . ಒಳಪಡುವ 
ಸ “ಪ್ರಕರಣಗಳು). 


ಆಇ 165 ಪಿಇಎನ್‌ 2021 [Ww 
; | (ಬಸವರಾಜ ಬೊಮಾಯಿ 
ಮುಖ್ಯಮಂತ್ರಿ 


